ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರಾಜ್ಯದಲ್ಲಿ ಪಡಿತರ ವಿತರಣೆ ಕುರಿತು 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


987(1045) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಒಟ್ಟು ಪಡಿತರ ವಿತರಣೆ ಮಾಡುವ ವಿತರಣಾ ಸಂಘ-ಸಂಸ್ಥೆ ಮತ್ತು ಪರವಾನಗಿದಾರರ 
ಸಂಖ್ಯೆಯೆಷ್ಟು ;ಇದರಲ್ಲಿ ಅಂಗವಿಕಲರಿಗೆ ಮೀಸಲಾತಿ ನೀಡಲಾಗಿದೆಯೇ ;( ಸಂಘ-ಸಂಸ್ಥೆಗಳ ಹೆಸರು 
ಸಮೇತ ವಿವರ ನೀಡುವುದು) 


(ಆ) ಪಡಿತರ ವಿತರಣಾ ಪರವಾನಗಿಯನ್ನು ಸಂಘ-ಸಂಸ್ಥೆಗೆ ಹಾಗೂ ಅಂಗವಿಕಲರಿಗೆ ನೀಡಲು ಇರುವ 
ಮಾನದಂಡವೇನು ಹಾಗೂ ಅವುಗಳನ್ನು ಅನುಸರಿಸಲಾಗಿದೆಯೇ ; 


(ಇ) ಪ್ರತಿ ತಿಂಗಳು ಯಾವ ಅವಧಿಯಲ್ಲಿ ಪಡಿತರ ವಿತರಣೆ ಮಾಡಲಾಗುತ್ತಿದೆ ; 


(ಈ)ಪರವಾನಗಿ ಹೊಂದಿರುವ ವಿತರಕರು ತಮಗೆ ಅವಕಾಶ ಸಿಕ್ಕಾಗ ಮಾತ್ರ ವಿತರಣೆ 
ಮಾಡುತ್ತಿರುವುದರಿಂದ, ಜನರಿಗೆ ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಬಂದಿದ್ದಲ್ಲಿ, ನಿಗದಿತ ಅವಧಿಯಲ್ಲಿ ವಿತರಣೆ ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 
(ವಿವರವನ್ನು ಒದಗಿಸುವುದು) 


